ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ ; 10 ನೇ ಮಾರ್ಚ್‌, 2020 


ಮಾರುಕಟ್ಟೆ ಸುಧಾರಣಾ ನಿಧಿಯ ಕುರಿತು 
ಶ್ರೀ ಎನ್‌. ರವಿಕುಮಾರ್‌(ವಿಧಾನಸಭೆಯಿಂದ ಚುನಾಯಿತರಾದವರು):- 
562 (583) ಮಾನ್ಯ ಸಹಕಾರ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಮಾರುಕಟ್ಟೆ ಸುಧಾರಣಾ ನಿಧಿಯನ್ನು ಸಂಗ್ರಹಿಸಲಾಗುತ್ತಿದೆಯೇ; ಈ ನಿಧಿಯನ್ನು ಯಾವ ಯಾವ ವಿಷಯಗಳಿಗೆ 
ಉಪಯೋಗಿಸ ಲಾಗುತ್ತಿದೆ; 


(ಆ) ಮಾರುಕಟ್ಟೆ ಸುಧಾರಣಾ ನಿಧಿಯನ್ನು ಜಮಾ ಮಾಡಲು ಮಾರ್ಚ್‌, 2018ವರೆಗೆ ಬ್ಯಾಂಕ್‌ ಖಾತೆ ತೆರೆಯದೇ ಇರುವುದರಿಂದ 
ರೂ. 27.41 ಕೋಟಿಗಳ ಅವ್ಯವಹಾರವಾಗಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಇ) ಈ ಅವ್ಯವಹಾರಕ್ಕೆ ಯಾವ ಅಧಿಕಾರಿಯನ್ನು ಹೊಣೆಗಾರನ್ನಾಗಿ ಮಾಡಲಾಗಿದೆ; ಅವರ ಮೇಲೆ ಕೈಗೊಂಡ ಕ್ರಮಗಳೇನು? 


